ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 741 


ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ 
ಮಲ್ಲಿಕಾರ್ಜುನ 
ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಹಾಗೂ 
ತೋಟಿಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸುವ ದಿನಾ೦ಕ : 10.03.2020. 
ಪ್ರ. ಪ್ರಶ್ನೆ ಉತ್ತರ 
ಸಂ | | 
ಅ) |ಲಕ್ಲಾಂತರ ಅಡಿಕೆ ಬೆಳೆಗಾರರು ರಾಷ್ಟ ಮಟ್ಟದ ಅಡಿಕೆ ಮಂಡಳಿ ಸ್ಥಾಪಿಸಲು 
ಬಹುಕಾಲದಿಂದ ನಿರೀಕ್ಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. : 
ಅಡಿಕೆ ಮಂಡಳಿ ಸ್ಥಾಪನೆ ಮಾಡುವ! k 
ಕುರಿತು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 
| p ) i N 
ಆ) [ಅಡಿಕೆ ಪವಿತ್ರ ಎನ್ನುವ ಭಾವನೆ ಈ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರರ ಹಿತ 
ಜನತೆಯಲ್ಲಿದ್ದರೂ, ಅಡಿಕೆ ದೃಷ್ಠಿಯನ್ನು ಕಾಪಾಡಲು ರಾಜ್ಯ ಸರ್ಕಾರದ 
ಆರೋಗ್ಯಕ್ಕೆ ಹಾನಿಕರ ಎ೦ಬ ವತಿಯಿಂದ ಅಡಿಕೆ . ಕಾರ್ಯ ಪಡೆಯನ್ನು 
ಅವೈಜ್ಞಾನಿಕ ವರದಿಯನ್ನು | (Areca Task Force) ರಚಿಸಲಾಗಿದೆ, . ಅಡಿಕೆ 
ಕೈಬಿಡುವ ನಿಟ್ಟೆನಲ್ಲಿ ಸರ್ಕಾರದ' ಆರೋಗ್ಯಕ್ಕೆ ಹಾನಿಕರ ಎಂಬ ಅವೈಜ್ಞಾನಿಕ 
ಕ್ರಮವೇನು; ವರದಿಯನ್ನು - ಕೈಬಿಡುವ ಸಂಬಂಧ 
"ವೈದ್ಯಕೀಯ ವರದಿಗಳನ್ನು ಪಡೆಯಲು ಶ್ರಮ 
| ಕೈಗೊಳ್ಳಲಾಗುತ್ತಿದೆ. 
ಇ) |ಅಡಿಕೆಗೆ ಬರುವ ಕೊಳೆ, ಹಳದಿ ಎಲೆ ಅಡಿಕೆಗೆ ಬರುವ" ಕೊಳೆ, ಹಳದಿ ಎಲೆ 


ರೋಗಗಳ ನಿಯಂತ್ರಣಕ್ಕೆ ಸರ್ಕಾರ ರೋಗಗಳ ನಿಯಂತ್ರಣಳೆ, ಕೆಳಕಾಣಿಸಿದ 
ಯಾವ ರೀತಿ ಕ್ರಮ ಕೈಗೊಂಡಿದೆ; ಫ್ರಮಗಳನ್ನು ಕೈಗೊಳ್ಳಲಾಗಿದೆ. 
'1. ಕೊಳೆರೋಗ ನಿಯಂತ್ರಣ 

* ರೋಗ ಹರಡುವ ಶಿಲೀಂಧ್ರದ 
ನಿಯಂತ್ರಣಕೆ ಬೋರ್ಡೋ ದ್ರಾವಣ 
ತಯಾರಿಸಲು ಅಗತ್ಯವಿರುವ ಮೈಲು 
ತುತ್ತಾ ಹಾಗೂ ಸುಣ್ಣ ಖರೀದಿಸಲು 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠ 
ಪಂಗಡದ ರೈತರಿಗೆ ಶೇ.90 ರಷ್ಟು ಮತ್ತು 
ಸಾಮಾನ್ಯ ವರ್ಗದವರಿಗೆ ಶೇ. 75 ರಷ್ಟು 
ಸಹಾಯ ಧನವನ್ನು ನೀಡಲಾಗುತ್ತಿದೆ. 

* ರೋಗ ವಿಯಂತ್ರಣಕ್ಕೆ.. ಕೈಗೊಳ್ಳಬೇಕಾದ 
ಶ್ರಮಗಳ ಬಗ್ಗೆ ರೈತರಿಗೆ ತಾಂತಿಕ 
ಮಾಹಿತಿಯನ್ನು ಸಭೆಗಳು, ತರಬೇತಿಗಳು, 
ಪ್ರಾತ್ಯಕ್ಷತೆಗಳು ಹಾಗೂ ಕರಪತ್ರಗಳನ್ನು 
ಹಂಚುವ ಮೂಲಕ ಹೋಬಳ 
ಮಟ್ಟದಲ್ಲಿ ನೀಡಲಾಗುತ್ತಿದೆ. 

°Np್ಭ್ಣ್‌ ಮಾರ್ಗಸೂಚಿಯನ್ವಯ 


ತೋಟಗಾರಿಕೆ ಬಹುವಾರ್ಷಿಕ ಬಳ ಹಾನಿಗ 
ಪ್ರತಿ ಹೆಕ್ಟೇರಗೆ ರೂ.18,000/-ನಂತೆ, ಪ್ರತಿ 
ಫಲಾನುಭವಿಗೆ ಗರಿಷ್ಠ 2 ಹೆಕ್ಟೇರ್‌ ವರೆಗೆ 


ಪರಿಹಾರ ಧನವನ್ನು ಒದಗಿಸಲು 
ಕಂದಾಯ ಇಲಾಖೆಯಿಂದ ಕ್ರಮ |: 
ವಹಿಸಲಾಗುತ್ತಿದೆ. 


2. ಅಡಿಕೆ ಹಳದಿ ಎಲೆ ರೋಗ 


* ಗಿಡಗಳ: ರೋಗ ನಿರೋಧಕ ಶಕ್ತಿಯನ್ನು 
ವೃದ್ಧಿಸಲು ಹನಿ ನೀರಾವರಿ ಅಳವಡಿಕೆ 
ಉತ್ತಮ ಬಸಿಕಾಲುವೆ ನಿರ್ಮಾಣ, 
ಪೌಷ್ಠಿಕಾಂಶಗಳ ಸರಬರಾಜು ಇತ್ಯಾದಿ 
ಉತ್ತಮ ಬೇಸಾಯ ಪದ್ದತಿಗಳನ್ನು 
ಪ್ರಚಾರ ಮಾಡಲಾಗುತ್ತಿದೆ. 

* ಅಡಿಕೆ ಹಳದಿ ಎಲೆ ರೋಗ ಬಾಧೆ 
ತೀವ್ರವಾಗಿರುವ ತೋಟಗಳಲ್ಲಿ ಬಾಧಿತ 


ಮರಗಳನ್ನು ತೆಗೆದು ಹಾಕಿ ಪರ್ಯಾಯ! : 


ಬೆಳೆಗಳಾದ ಬಾಳಿ, ಕಾಳುಮೆಣಸು, 
ಏಲಕ್ಕಿ, ಕೋಕೋ, ತೆಂಗು, ತಾಳೆ ಬೆಳೆ 
ಮತ್ತು ಕಾಫಿ "ಬೆಳೆಗಳನ್ನು ಬೆಳೆಸಲು 


ರೈತರಿಗೆ ತಿಳುವಳಿಕೆ ನೀಡಲಾಗುತ್ತಿದೆ. 
ಈ) (ಕಳ್ಳ ಸಾಗಾಣಿಕೆ ಮೂಲಕ ವಿದೇಶಿ | ಕಳ್ಳ ಸಾಗಾಣಿಕ ಮೂಲಕ ವಡಣಿ ಅಜತ 
ಅಡಿಕೆ ಮಾರುಕಟ್ಟೆ ಪ್ರವೇಶಿಸು ಮಾರುಕಟ್ಟೆ ಪ್ರವೇಶಿಸುವುದನ್ನು ತಡೆಯಲು 
ವುದನ್ನು ತಡೆಯಲು ಸರ್ಕಾರದ | ಕ್ಷೀಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು. 
ಕ್ರಮವೇನು; ka 4] 
ಉ) |ಅಡಿಕೆ ದರ ಸ್ಥಿರತೆ ಕಾಪಾಡಿಕೊಳ್ಳುವ] ಅಡಿಕೆ ದರ ಸ್ಥಿರತೆ ಕಾಪಾಡಿಕೊಳ್ಳುವ 
ನಿಟ್ಟಿನಲ್ಲಿ ಸರ್ಕಾರದ ಕ್ರಮವೇನು?" ನಿಟ್ಟಿನಲ್ಲಿ ಬೆಲೆ ಕುಸಿತವಾದ ಸಂದರ್ಭದಲ್ಲಿ 
ಮಾರುಕಟ್ಟೆ ಮಧ್ಯಪ್ರವೇಶ ಬೆಲೆಯನ್ನು 
ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ವಯ 
ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

HORTI 82 HGM 2020 
(ನಾರಾಯಣ ಗೌಡ) 


ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


